ಕರ್ನಾಟಿಕ ವಿಧಾನ ಪರಿಪತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 564 . 
ಸದಸ್ಯರ ಹೆಸರು - : ಶ್ರೀಕೆಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸುವವರು : ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 


ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಇಲಾಖಾ ಸಚಿವರು. 
"ಉತ್ತರಿಸಬೇಕಾದ ದಿನಾಂಕ . : 11-12-2020 


:| ಪಂ. 


ಇ ಪ್ರಶ್ನೆ | ಉತ್ತರ 


ರಾಜ್ಯದಲ್ಲಿಕಳೆದ 03 ವರ್ಷಗಳಲ್ಲಿ ಸಂಭವಿಸಿರುವ 


ಅ ಬಾಲ್ಯವಿವಾಹ ಸಂಖ್ಯೆ ಎಷ್ಟು: (ಜಿಲ್ಲಾವಾರು ಅನುಬಂಧ-1ರಲ್ಲಿ ಲಗತ್ತಿಸಿದೆ. 
ಸಂಪೂರ್ಣ ಮಾಹಿತಿ ನೀಡುವುದು) 
ನಿಗದಿಪಡಿಸಿರುವ ಸಮರ್ಥನೀಯ ಗುರಿಗಳನ್ನು 
(Sustainable Goloals)) ತಲುಪಲು ರಾಜ್ಯ ಸರ್ಕಾರ 

ಆ | ಬಾಲ್ಯವಿವಾಹ ಮತ್ತು ಬಲವಂತದ ವಿವಾಹಗಳನ್ನು ಅನುಬಂಧ-2ರಲ್ಲಿ ಲಗತ್ತಿಸಿದೆ. 
ತಡೆಗಟ್ಟಿಲು ನಿರ್ವಹಿಸಿರುವ ಕ್ರಮಗಳೇನು; (ಸಂಪೂರ್ಣ 
ವಿವರ ನೀಡುವುದು) 


ಇತ್ತೀಚಿನ ಕೊರೋನ ಸೋಂಕು ಪಿಡುಗುವಿನಿಂದ 
ಬಾಲ್ಯವಿಬಾಹಗಳಲ್ಲಿ ಗಣನೀಯ ಏರಿಕೆ 
ಉಂಟಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಇ | ಬಂದಿದ್ದಲ್ಲಿ ಈ ಬಾಲ್ಯವಿವಾಹಗಳನ್ನು ತಡೆಗಟ್ಟಲು 
ಸರ್ಕಾರವು ತೆಗೆದುಕೊಂಡಿರುವ ಕ್ರಮಗಳೇನು: 


ಅನುಬಂಧ-3ರಲ್ಲಿ ಲಗತ್ತಿಸಿದೆ. 


ಬಹುತೇಕ ಬಾಲ್ಯವಿವಾಹ ಪ್ರಕರಣಗಳಲ್ಲಿ ತಾಯಿ- 
ತಂದೆಯರ ಆರ್ಥಿಕ ದುರ್ಬಲ ಮತ್ತು ಬಾಲಕಿಯರು 


ತಂದೆ-ತಾಯಿಗಳಿಗೆ ತಾವು ಭಾರವಾಗಬಾರದೆಂಬ ಇಂತಹ ಯಾವುದೇ ಪ್ರಕರಣ ಸರ್ಕಾರದ ಗಮನಕ್ಕೆ 


ಈ | ಭಾವನಗಳಿಂದ ಕೂಡಿದೆ ಎನ್ನುವ ಅಂಶಗಳು ಸರ್ಕಾರದ | ಬರಿದಿರುವುದಿಲ್ಲ. 
ಅರಿವಿಗೆ ಬಂದಿದೆಯೇ; 
ರಾಜ್ಯದಲ್ಲಿ ' ಬಾಲ್ಯವಿವಾಹಗಳು, ಯಾವ 
ವರ್ಗ/ಸಮುದಾಯಗಳಲ್ಲಿ ಸಾಂಪ್ರದಾಯಿಕವಾಗಿ 
ದೆ ದರ .ಬಗ್ಗೆ ಗಣತಿ ಸ 
ರಾಜ್ಯದಲ್ಲಿ ಬಾಲ್ಯವಿವಾಹಗಳು, ಯಾವ | ಕಳೆದಿದೆ ಎಂಬುದರ ಬಗ್ಗೆ ಗಣತಿ ಸಮೀಕ್ಷೆ 
ವರ್ಗ/ಸಮುದಾಯಗಳಲ್ಲಿ ಸಾಂಪ್ರದಾಯಿಕತವಾಗಿ | ನಡೆಸಿರುವುದಿಲ್ಲ. ಆದಾಗ್ಯೂ ಕೆಲವು 
ew § ಲಲ) ಸಮುದಾಯಗಳಲ್ಲಿ ಇರುವ ಪದ್ಮಶಿಯಂತೆ 


ಉಳಿದಿದೆ ಎಂದು ಗಣತಿ/ಸಮೀಕ್ಲೆಯಿಂದ ಸರ್ಕಾರದ 


ಗಮನಕೆ, ಬಂದಿದೆಯಳಿ (ವಿವರ ನೀಡುವುದು) ಬಾಲ್ಕವಿವಾಹಗಳು ನಡೆಯದಂತೆ ಶ್ರಮ 


ವಹಿಸಿದ್ದು, ಬಾಲ್ಯವಿವಾಹಗಳ ದುಪ್ಪರಿಣಾಮಗಳ 
ಬಗ್ಗೆ ಅರಿವು ಕಾರ್ಯಕ್ರಮಗಳನ್ನು 
ಹಮ್ಮಿಕೊಳ್ಳಲಾಗಿದೆ. 


(ಶಶಿಕಪಾ ಅಣ್ನಾಸಾಹೇಬ್‌ ಜೊಲ್ಲೆ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ 
ಇಲಾಖಾ ಸಚಿವರು. 
ಸಂಖ್ಯೆ: ಮಮಳಇ 127 ಮಮ 2020 


ಮಾನ್ಯ ವಿಧಾನ ಪರಿಪತಿನ ಸದಸ್ಯರಾದ ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮ ವಿರ್ದೇಶನ . 
ಹೊಂದಿದವರು) ಇವರ ಚುಕೆ, ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ:564ೆ ಅನುಬ೦ಂಧ-1 


ರಾಜ್ಯದಲ್ಲಿಕಳೆದ 03 ವರ್ಷಗಳಲ್ಲಿ ಸಂಭವಿಸಿರುವ ಬಾಲ್ಯವಿವಾಹ 
ಸಂಖ್ಯೆ ಎಷ್ಟು; (ಜಿಲ್ಲಾವಾರು ಸಂಪೂರ್ಣ ಮಾಹಿತಿ ನೀಡುವುದು) 
ಕ್ರಂ.ಸಂ fr 2017-18 | 2018-19 | 2019-20 
1 2 3 4 5 
1 ಬಾಗಲಕೋಟಿ 0 7 5 
2 ಬೆಂಗಳೂರುಃ(ಗ್ರಾ) 1 1 0 
3 ಬೆಂಗಳೂರು(ನು 1 5 3 
4 ಬೆಳಗಾವಿ 4 12 12 
5 ಬಳ್ಳಾರಿ 1 2 3 
6 ಬೀದರ್‌ 0 5 0 
7 ವಿಜಯಪುರ 0 1 0 
8 ಚಾಮರಾಜನಗರ 1 0 3 
9 ಚಿಕ್ಕಬಳ್ಳಾಪುರ 9 7 10 
10 ಚಿಕ್ಕಮಗಳೂರು 2 2 5 
11 ಚಿತ್ರದುರ್ಗ 4 3 2 
12 [ದಕ್ಷಿಣ ಕನ್ನಡ 3 2 4 
13 ದಾವಣಗೆರೆ 6 2 2 
14 ಧಾರವಾಡ 2 0 2 
15 ಗದಗ 0 0 1 
16 ಕಲಬುರಗಿ 4 7 12 
17 ಹಾಸನ 0 2 0 
18 ಹಾವೇರಿ 0 1 0 
19 ಕೊಡಗು 0 2 1 
20 ಕೋಲಾರ 0 0 1 
21 [ಕೊಷ್ನಳ 5 6 5 
22 | ಮಂಡ್ಯ 21 18 29 
23 ಮೈಸೂರು 11 4 7 
24 ರಾಯಚೂರು 0 1 3 
25 ರಾಮನಗರ 13 7 31 
26 ಶಿಪಮೊಗ್ಗ 8 13 10 
27 ತುಮಕೂರು 5 5 4 
28 ಉಡುಪಿ 0 1 1 
29 ಉತ್ತರ ಕನ್ನಡ 0 2 0 
30 ಯಾದಗಿರಿ 1 1 0 
ಒಟ್ಟು 102 119 156 


“gL 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮ ನಿರ್ದೇಶನ 
ಹೊಂದಿದವರು) ಇವರ ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:564ಕೆ ಅನುಬಂಧ-2 


ನಿಗದಿಪಡಿಸಿರುವ ಸಮರ್ಥನೀಯ ಗುರಿಗಳನ್ನು (Sustainable Goloals) ತಲುಪಲು ರಾಜ್ಯ ಸರ್ಕಾರ 
ಬಾಲ್ಯವಿವಾಹ ಮತ್ತು ಬಲವಂತದ ವಿವಾಹಗಳನ್ನು ತಡೆಗಟ್ಟಲು ನಿರ್ವಹಿಸಿರುವ ಕ್ರಮಗಳೇನು; 
(ಸಂಪೂರ್ಣ ವಿವರ ನೀಡುವುದು) 


> 


ಬಾಲ್ಯವಿವಾಹ ನಿಷೇಧ ಕಾಯ್ದೆ-2006 ನ್ನು ಪರಿಣಾಮಕಾರಿಯಾಗಿ ಅನುಪ್ಮಾನಗೊಳಿಸುವ 
ಸಂಬಂಧ ಸರ್ಕಾರದ ಆದೇಶ ಸಂಖ್ಯ: ಮಮ 501 ಎಸ್‌.ಜಿ .ಡಿ 2011 ದಿವಾ೦ಕ:16.11.2011ರಲ್ಲಿ 
ಮಹಿಳಾ" ಮತ್ತು ಮಕ್ಕಳ ಅಭಿವೃದ್ದಿ ನಿರ್ದೇಶನಾಲಯದಲ್ಲಿ ಉಸ್ತುವಾರಿ ಕೋಶವನ್ನು 
ಸ್ಥಾಪಿಸಲಾಗಿದೆ. 

ಬಾಲ್ಯವಿವಾಹ ನಿಷೇಧ ಅಧಿನಿಯಮ-2006ಕ್ಕೆ ತಿದ್ದುಪಡಿ ತರಲಾಗಿದ್ದು, ಬಾಲ್ಯವಿವಾಹ ಬಿಪೇಧ 
ಕರ್ನಾಟಿಕ ತಿದ್ದುಪಡಿ ಕಾಯ್ಲೆ-2016 03-03-2018ರಿ೦ದ ಜಾರಿಗೆ ಬಂದಿರುತ್ತದೆ. 

ದಾವಣಗೆರೆ, ಚಿತ್ರದುರ್ಗ, ಧಾರವಾಡ, ಗದಗ, ತುಮಕೂರು ಕೊಪ್ಪಳ, ರಾಯಚೂರು, ಯಾದಗಿರಿ, 
ಕಲಬುರಗಿ, ಬಾಗಲಕೋಟೆ ಜಿಲ್ಲೆಗಳ 707 ಕೆಎಸ್‌,ಆರ್‌,ಟೆ,ಸಿ. ಬಸ್ಸುಗಳಲ್ಲಿ ಬಾಲ್ಯವಿವಾಹ 
ನಿಷೇಧ ಕುರಿತು ೫ ತಿಂಗಳ ಅವಧಿಗೆ ಜಾಹೀರಾತು ಪ್ರದರ್ಶಿಸಲಾಗಿದೆ. 

ಯುನೈಟಿಡ್‌ ಸಿಸ್ಮರಸ್‌ ಫೌಂಡೇಶನ್‌, ಮುಂಬೈ ಇವರು ದಿನಾಂ೦ಕ:18-02-2018 ರಂದು 
ಬೆಂಗಳುರಿನ ಕಂಠೀರವ ಸೈಡಿಯಂನಲ್ಲಿ ಆಯೋಜಿಸಿದ್ದ, ಪಿಂಕಥಾನ್‌-2018 1ndian’'s Biggest 
Women's Run ಕಾರ್ಯಕ್ರಮದಲ್ಲಿ ಬಾಲ್ಯವಿವಾಹ ನಿಪೇಧದ ಬಗ್ಗೆ ಮತ್ತು ಇಲಾಖೆಯ ಇತರೆ 
ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸಲಾಗಿದೆ. 

ಬಾಲ್ಯವಿವಾಹ ನಿಷೇಧ ಕುರಿತಂತೆ ಗೋಡೆ ಬರಹ, ಪೋಸ್ಕರ್‌ ಮತ್ತು ಸಾಮಾನ್ಯವಾಗಿ 
ಕೇಳಲಾಗುತ್ತಿರುವ ಪ್ರಶ್ನೆಗಳ ಪುಸ್ತಕ ತಯಾರಿಸಿ ಮುದ್ರಿಸಿ ಜಿಲ್ಲೆಗಳಿಗೆ ವಿತರಿಸಲಾಗಿದೆ. 
ಸಾಮೂಹಿಕ ವಿವಾಹ ಆಯೋಜಕರು, ಪೂಜಾರಿಗಳು, ಕಲ್ಯಾಣಮಂಟಪ ವ್ಯವಸ್ಥಾಪಕರು, 
ಧಾರ್ಮಿಕ ಮುಖಂಡರು, ಬಾಲ್ಯವಬಿವಾ ನಿಪೇಧಾಧಿಕಾರಿಗಳು, ' ನ್ಯಾಯಾಧೀಶರು, ಹಾಸ್ಕೆಲ್‌ 
ವಾರ್ಡನ್‌ ಗಳು ಪ್ರೌಢಶಾಲಾ, ಮುಖ್ಯೋಪಾದ್ಯಾಯರು, ಪದವಿ ಪೂರ್ವ ಕಾಲೇಜುಗಳ 
ಕಾರ್ಯಕರ್ತೆಯರು, ಚುನಾಯಿತ ಪ್ರತಿನಿಧಿಗಳಿಗೆ ಬಾಲ್ಯವಿವಾಹ ನಿಪೇಧ (ಕರ್ನಾಟಕ 
ತಿದ್ದುಪಡಿ) ಕಾಯ್ಗೆ-2016 ಮತ್ತು ಬಾಲ್ಯಬಿವಾಹ ನಿಷೇಧ ನಿಯಮಾವಳಿಗಳು, 2014ರ ಕುರಿತು 
ಅರಿವು ಮೂಡಿಸುವ ಕಾರ್ಯಕುಮ ಹಮಿಕೊಳ್ಳಲಾಗಿದೆ. 

ಆಕಾಶವಾಣಿ ಕೇಂದ್ರದಿಂದ ರೇಡಿಯೋ ಜಿ೦ಗಲ್ಸ್‌ ಮತ್ತು ದೂರದರ್ಶನ ಕೇಂದ್ರದ ಮುಖಾಂತರ 
ಸ್ಕಾಟ್‌ ಗಳನ್ನು ಪ್ರಸಾರ ಮಾಡಲಾಗಿದೆ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು 
ಹಮಿಿಘೊಳ್ಳಲಾಗಿದೆ. 

ಆಕಾಶವಾಣಿಯಲ್ಲಿ “ಕನಸು ತೋರಣ ಕಟ್ಟಿಲಿ” ಎಂಬ ಸರಣಿ ಕಾರ್ಯಕ್ರಮ ಮತ್ತು ಫೋನ್‌ 
ಇನ್‌ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲಾಗಿದೆ. 

ಬಾಲ್ಯವಿವಾಹ ನಿಪೇಧ ಕುರಿತು ರಾಜ್ಯ, ಜಿಲ್ಲಾ ಮತ್ತು ತಾಲ್ಲೂಕು ಮಟ್ಟದಲ್ಲಿ ಸಮನ್ವಯ ಮತ್ತು 
ಪರಿಶೀಲನಾ ಸಮಿತಿಗಳನ್ನು ರಚಿಸಲಾಗಿದೆ. ಗ್ರಮ ಪಂಚಾಯಿತಿ, ಮಟ್ಟದಲ್ಲಿ ಮಹಿಳೆಯರ 
ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆಯ ಕಾವಲು ಸಮಿತಿ ರಚನೆ ಮಾಡಲಾಗಿದೆ. 

ಬಾಲ್ಯವಿವಾಹ ನಿಷೇಧ ಕುರಿತು ಇಲಾಖಾಧಿಕಾರಿಗಳಿಗೆ ಹಾಗೂ ಸ್ವಯಂ-ಸೇವಾ ಸಂಸ್ಥೆಗಳ 
ಪ್ರತಿನಿಧಿಗಳಿಗೆ ವಿಭಾಗೀಯ ಮಟ್ಟದಲ್ಲಿ ಕಾರ್ಯಾಗಾರವನ್ನು ಹಮ್ಮಿಹೊಳ್ಳಲಾಗಿದೆ. 
ಬಾಲ್ಯವಿವಾಹ ನಿಷೇಧ ಮತ್ತು ಮಹಿಳೆಯರ ಮತ್ತು ಮಕ್ಕಳ ಅನೈತಿಕ ಸಾಗಾಣಿಕೆ ತಡೆಗಟ್ಟಿಲು' 
ರಚಿಸಿರುವ ಗ್ರಾಮ ಪಂಚಾಯತ್‌ ಮಟ್ಟಿದ ಮಹಿಳೆಯರು ಮತ್ತು ಮಕ್ಕಳ ರಕ್ರಣೆಯ ಕಾವಲು 
ಸಮಿತಿ ಸದಸ್ಯರಿಗೆ ಅರಿವು ಮೂಡಿಸಲು ದಿನಾ೦ಕ:23-01-2020, 24-01-2020, 31-01-2020 
ಮತ್ತು 01-02-2020 ರಂದು ಉಪಗ್ರಹ ಆಧಾರಿತ ಕಾರ್ಯಕ್ರಮ ನಡೆಸಲಾಗಿದೆ. 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮ ನಿರ್ದೇಶನ 
ಹೊಂದಿದವರು) ಇವರ ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯ:564ಕೆ, ಅನುಬಂಧ-3 


ಇತ್ತೀಚಿನ ಕೊರೋನ ಸೋಂಕು ಪಿಡುಗುವಿವಿಂದ ಬಾಲ್ಯಬಿವಾಹಗಳಲ್ಲಿ ಗಣನೀಯ ಏರಿಕೆ 
ಉಂಟಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ:ಬಂದಿದ್ದಲ್ಲಿ ಈ ಬಾಲ್ಯವಿವಾಹಗಳನ್ನು 
ತಡೆಗಟ್ಟಿಲು ಸರ್ಕಾರವು ತೆಗೆದುಕೊಂಡಿರುವ ಕ್ರಮಗಳೇನು; 


» 2020-21ನೇ ಸಾಲಿನಲ್ಲಿ ಕೋವಿಡ್‌-19 ಸಮಯದ ಲಾಕ್‌ ಡೌನ್‌ ಅವಧಿಯಲ್ಲಿ ಬಾಲ್ಯವಿವಾಹ 
ಪ್ರಕರಣಗಳು ಹೆಚ್ಚಾಗಿ ಕಂಡು ಬಂದಿದ್ದು, ಬಾಲ್ಯವಿವಾಹವನ್ನು ತಡೆಯಲು ಜಿಲ್ಲಾ ಮಟ್ಟದ 
ಬಾಲ್ಯವಿವಾಹ ವನಿಪೇಧಾಧಿಕಾರಿಗಳಿಗೆ ದಿನಾಂಕ: 17-10-2020ರಂದು ವಿಡಿಯೋ ಸಂವಾದ 
ಕಾರ್ಯಕ್ರಮವನ್ನು ಏರ್ಪಡಿಸಿ ಸೂಕ್ತ ಸಲಹೆಗಳನ್ನು ನೀಡಲಾಗಿದೆ. 

» 2020-21ನೇ ಸಾಲಿನಲ್ಲಿ ಕೋವಿಡ್‌-19) ಸಮಯದ ಈವರೆಗೆ 1918 ಬಾಲ್ಯವಿವಾಹಗಳನ್ನು 
ತಡೆಗಟ್ಟಲಾಗಿದೆ. 

» ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ 30 ಜಿಲ್ಲಾ ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್‌ ಹಾಗೂ ಉಪನಿರ್ದೇಶಕರು, ಮಹಿಳಾ 
ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳಿಗೆ ಬಾಲ್ಯವಿವಾಹ ನಿಷೇಧ ಕಾಯ್ದೆಯ ಅನುಪ್ಠಾನದ ಬಗ್ಗೆ 
ವಿಡಿಯೋ ಸಂವಾದ ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ನಡೆಸಲಾಗುತ್ತಿದೆ. 

» ಬಾಲ್ಯವಿವಾಹ ನಿಪೇಧ (ಕರ್ನಾಟಕ ತುದ್ದುಪಡಿ) ಕಾಯ್ಕೆ-2016ರ ಜಾರಿಗೊಳಿಸುವಿಕೆಯ ಕುರಿತು 
“ಕ್ರಮಬದ್ದ ಕಾರ್ಯವಿಧಾನ” (ಎಸ್‌ .ಓ.ಪಿ) ಪುಸ್ತಕವನ್ನು ಮುದ್ರಣಕೆ, ಕಮ ವಹಿಸಲಾಗಿದೆ. 


